ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 144 
ಸದಸ್ಯರ ಹೆಸರು : ಶ್ರೀ ಆರ್‌. ಧರ್ಮಸೇನ (ಸ್ಠಳೀಯ 
ಸಂಸ್ಥೆಗಳಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 13-12-2021. 
ಉತ್ತರಿಸುವ ಸಚಿವರು : ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 
ಕ್ರ. 


ಸಂ. 


2. 


ಪ್ರೋತ್ಸಾಹಿಸಲಾಗುತಿದೆ. 
ಜಾನಪದ ಕಲೆಯ ಬಗ್ಗೆ ಆಸಕ್ತಿ| ಇಲಾಖೆ ವತಿಯಿಂದ ಏರ್ಪಡಿಸುವ ಜಯಂತಿ, ಜಾನಪದ 


ಪ್ರಶ್ನೆ ಉತ್ತರ 

| ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಲು | ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಲು ಕನ್ನಡ ಮತ್ತು 
ಸರ್ಕಾರದಿಂದ ಯಾವ ಕ್ರಮಗಳನ್ನು | ಸಂಸ್ಕೃತಿ ಇಲಾಖೆ ವತಿಯಿಂದ ಜಾನಪದ 
ಕೈಗೊಳ್ಳಲಾಗಿದೆ; (ವಿವರ ನೀಡುವುದು) ಕಲಾಪ್ರಕಾರಗಳಿಗೆ ಪ್ರಾಯೋಜನೆಯನ್ನು ಮಾಡುವುದು. 
ಇಲಾಖೆಯಿಂದ ನಡೆಸುವ ಜಯಂತಿ, ಜಾನಪದ ಜಾತ್ರೆ, 
ಹಂಪಿ ಉತ್ಸವ, ದಸರಾ ಉತ್ಸವ ಸೇರಿದಂತೆ ಜಿಲ್ಲೆಗಳಲ್ಲಿ 
ನಡೆಯುವ ಜಿಲ್ಲಾ ಉತ್ಸವಗಳಲ್ಲಿ ಹಾಗೂ ಇಲಾಖೆಯ | 
| ಇತರೆ ಕಾರ್ಯಕ್ರಮಗಳಲ್ಲಿ ವಿವಿಧ ಪ್ರಕಾರದ ಜಾನಪದ 
| [ಸಾಗ ಜಾನಪದ ಕಾರ್ಯಕ್ರಮಗಳನ್ನು ನೀಡಿ 


ಮೂಡಿಸಲು ಜಿಲ್ಲಾ ಮತ್ತು ತಾಲ್ಲೂಕು | ಜಾತೆ, ಹಂಪಿ ಉತ್ತವ, ದಸರಾ ಉತ್ಸವ ಸೇರಿದಂತೆ | 
ಮಟ್ಟಿಗಳಲ್ಲಿ ಜಾನಪದ ಗೀತೆಗಳ | ಜಿಲ್ಲೆಗಳಲ್ಲಿ ನಡೆಯುವ ಜಿಲ್ಲಾ ಉತ್ಸವಗಳಲ್ಲಿ ಹಾಗೂ 


ಕಾರ್ಯಕ್ರಮಗಳನ್ನು ಏರ್ಪಾಡು | ಇಲಾಖೆಯ ಇತರೆ ಕಾರ್ಯಕ್ರಮಗಳಲ್ಲಿ ಜಾನಪದ | 
| ಮಾಡಲಾಗುವುದೇ: ಈ ಬಗ್ಗೆ | ಗೀತೆಗಳ ಕಾರ್ಯಕ್ರಮಗಳನ್ನು ಏರ್ಪಾಡು | 
ಕಾರ್ಯಕ್ರಮ ರೂಪಿಸಲಾಗುವುದೇ: ಮಾಡಲಾಗುತ್ತಿದೆ. ಸಂಘ ಸಂಸ್ಥೆಗಳು 


ಆಯೋಜಿಸುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ, 
ಜಾನಪದ ಪ್ರದರ್ಶನ ತಂಡ ಮತ್ತು ಗಾಯನ ತಂಡಗಳಿಗೆ 
ಪ್ರಾಯೋಜನೆ ನೀಡಲಾಗುತ್ತಿದೆ. 


ಜಾನಪದ ಕಲಾವಿದರನ್ನು ಗುರುತಿಸಿ 
ಅವರಿಗೆ ಮಾಸಾಶನ, ಪ್ರಶಸ್ತಿ 
ಪುರಸ್ಮಾರಗಳನ್ನು ನೀಡುವುದಕ್ಕೆ ಕ್ರಮ 
ಕೈಗೊಳ್ಳಲಾಗುವುದೇ; ಈಗಾಗಲೇ ಈ 
ಕಾರ್ಯಕ್ರಮ ಜಾರಿಯಲ್ಲಿದೆಯೇ; ಇದ್ದಲ್ಲಿ 
ಈ ಬಗ್ಗೆ ವಿವರ ನೀಡುವುದು. 


ಜಾನಪದ ಕಲಾವಿದರನ್ನು ಗುರುತಿಸಿ ಮಾಸಾಶನ 
ನೀಡುವ ಯೋಜನೆ ಈಗಾಗಲೇ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಾದ್ಯಂತ ಜಾನಪದ ಕಲೆಯಲ್ಲಿ ಸೇವೆ 
ಸಲ್ಲಿಸಿರುವ ಕೆಲಾವಿದರುಗಳನ್ನು ಗುರುತಿಸಿ 
ಸರ್ಕಾರದಿಂದ ಪ್ರತಿ ತಿಂಗಳು ರೂ. 20೦೦/- 
ಮಾಸಾಶನವನ್ನು ಮಂಜೂರು ಮಾಡಲಾಗುತ್ತಿದೆ. 

ಇಲಾಖೆ ವತಿಯಿಂದ ಜಾನಪದ ಕ್ಲೇತ್ರದಲ್ಲಿ ಸಾಧನೆ 
ಮಾಡಿದ ಮಹನೀಯರಿಗೆ ಪ್ರತಿ ವರ್ಷ ರಾಜ್ಯೋತ್ಸವ 
ಪ್ರಶಸ್ತಿ ಹಾಗೂ ಜಾನಪದ ಶ್ರೀ ಪ್ರಶಸ್ತಿಯನ್ನು 
ನೀಡಲಾಗುತ್ತದೆ. 

ಜಾನಪದ ಅಕಾಡೆಮಿ ವತಿಯಿಂದ ಜಾನಪದ ಕ್ಷೇತ್ರದಲ್ಲಿ, 
ಗಣನೀಯವಾಗಿ ಸೇವೆ ಸಲ್ಲಿಸುತ್ತಿರುವ ಜಾನಪದ 
ಕಲಾವಿದರಿಗೆ ವಾರ್ಷಿಕ ಗೌರವ ಪ್ರಶಸ್ತಿ ಹಾಗೂ 
ವಿದ್ಧಾಂಸರಿಗೆ ತಜ್ಞ ಪ್ರಶಸ್ತಿಯನ್ನು. ನೀಡಿ 
ಗೌರವಿಸಲಾಗುತ್ತಿದೆ. 


ಸಂಖ್ಯೆ: ಕಸಂವಾ 74 ಕವಿಸ 2021 


VN 


(ವಿ. ಸುನಿ ಮಾರ್‌) 
ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


